ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಜ್ಞಾನಭಾರತಿ ಆವರಣದಲ್ಲಿನ ಜಾಗವನ್ನು ಒತ್ತುವರಿ ಮಾಡಿರುವ ಬಗ್ಗೆ 


ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 


83 (85) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನಭಾರತಿ ಆವರಸಿಣರದಲ್ಲಿ ವಿಶ್ವವಿದ್ಯಾನಿಲಯದ 
ಉಪಯೋಗಕ್ಕಾಗಿ ಸರ್ಕಾರವು ಮಂಜೂರು ಮಾಡಿರುವ ಭೂಮಿ ಎಷ್ಟು; ಈ ಭೂಮಿಯನ್ನು ಯಾವಾಗ 
ಮಂಜೂರು ಮಾಡಲಾಗಿದೆ ; (ಆದೇಶಗಳ ಸಹಿತ ಸಂಪೂರ್ಣ ವಿವರ ನೀಡುವುದು) 


(ಆ) 2010ರಲ್ಲಿ ಜ್ಞಾನಭಾರತಿ ಆವಣರದಲ್ಲಿರುವ ಭೂಮಿಯ ಸರೇ ಕಾರ್ಯ ನಡೆದಿದ್ದು ಈ ಸರ್ಮೇಯ 
ಪ್ರಕಾರ ಎಷ್ಟು ವಿಸೀರ್ಣದ ಭೂಮಿ ಒತ್ತುವರಿಯಾಗಿದೆ ; (ಆದೇಶಗಳ ಸಹಿತ ಸಂಪೂರ್ಣ ವಿವರ 
ನೀಡುವುದು) 


(ಇ) ಇಲ್ಲಿಯವರೆಗೆ ಜ್ಞಾನಭಾರತಿ ಆಃರಸಿಣರದಲ್ಲಿ ಒತ್ತುವರಿಯಾಗಿರುವ ಎಷ್ಟು ಭೂಮಿಯನ್ನು 
ಹಿಂಪಡೆಯಲಾಗಿದೆ; ಹಾಗೂ ಬಾಕಿ ಒತ್ತುವರಿ ಭೂಮಿಯನ್ನು ಹಿಂಪಡೆಯುವ ಕಾರ್ಯವು ಯಾವ 
ಹಂತದಲ್ಲಿದೆ; ಈ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ದ ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು ?(ಆದೇಶಗಳ ಸಹಿತ ಸಂಪೂರ್ಣ ವಿವರ ನೀಡುವುದು) 


